ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


417 


ಶ್ರೀ ಅಲ್ಲರಿ ವೀರಭದ್ರಪ್ಪ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


04.02.2021 
ಮಾನ್ಯ ಜಲಸಂಪನ್ಮೂಲ ಸಚಿವರು 


ತ್‌ 


ಉತರ 


ತುಂಗಭದ್ರಾ ಜಲಾಶಯಕ್ಕೆ ಮಳೆಗಾಲದಲ್ಲಿ | ತುರಿಗಭದ್ರಾ ` ಜಲಾಶೆಯದಲ್ಲಿ' ತುಂಬಿರುವ `ಹೂಳನಂದಾಗಿ'. 


ಹೆಚ್ಚುವರಿ ನೀರು ಹರಿದು ಬರುವುದರಿಂದ 
ಹೆಚ್ಚುವರಿ ನೀರನ್ನು 
ಗಂಗಾವತಿ ಹತ್ತಿರ ಇರುವ ನವಲಿ ಗ್ರಾಮದ 
ಹತ್ತಿರ ಸಮಾನಾಂತರ 
ನಿರ್ಮಿಸಲು  ಕ್ರಮಕ್ಕೆಗೊಳ್ಳಲಾಗಿದೆಯೇ; 
ಇದಕ್ಕಾಗಿ ಮುಂದಿನ ಆಯವ್ಯಯದಲ್ಲಿ 
ಎಷ್ಟು ಹಣ ಬಿಡುಗಡೆ ಮಾಡಲು 
ಯೋಜಿಸಲಾಗಿದೆ? (ಪೂರ್ಣ ಮಾಹಿತಿ 
ತಿಳಿಸುವುದು) 


ಸಂಗ್ರಹಿಸಲು | ಪರ್ಯಾಯ ಯೋಜನೆಗಾಗಿ 


ಜಲಾಶಯ | RESERVOIR-Capacity 
constructing balancing reservoir near/ 


ಷ್ನವಾಗಿರುವ ನೀರಿನ ಕೊರೆಶೆಯನ್ನು -- ನೀಗಿಸುವ 
“Pre-Feasibility 
Report on SILTATION IN TUNGABHADRA 


Restoration-by 


Navali through augmentation cum flood 
flow cana!” ಪ್ರಸ್ತಾವನೆಯನ್ನು ತಯಾರಿಸಲಾಗಿದ್ದು ಸದರಿ 
ಯೋಜನೆಯಲ್ಲಿ ಕೊಪ್ಪಳ ತಾಲ್ಲೂಕಿನ ಹಿರೇಬಗನಾಳ 
ಗ್ರಾಮದಿಂದ ಸುಮಾರು 38 ಕಿ.ಮೀ ಕಾಲುವೆ ಮುಖಾಂತರ 


"14 ಕಿ.ಮೀ. ಟನಲ್‌ಗಳ ಒಳಗೊಂಡಂತೆ) ಕಾಲುವೆ ನಿರ್ಮಿಸಿ, 


ಇದರ ಮೂಲಕ ಕೊಪ್ಪಳ ಜಿಲ್ಲೆಯ ನವಲಿ ಗ್ರಾಮದ ಹತ್ತಿರ 
ಸಮನಾಂತರ ಜಲಾಶಯ ನಿರ್ಮಿಸಿ, ಸಮತೋಲನಾ 
ಜಲಾಶಯಕ್ಕೆ ನೀರನ್ನು ಹರಿಸಿ ಜಲಾಶಯದಿಂದ ಪೀಡರ್‌ 
ಕಾಲುವೆ ಮುಖಾಂತರ ತುಂಗಭದ್ರಾ ಎಡದಂಡೆ ಕಾಲುವೆಯ 
45ನೇ ಮೈಲಿನಲ್ಲಿ ಜೋಡಿಸಿ ಕಾಲುವೆಗೆ ನೀರು ಹರಿಸಲು 
ಪ್ರಸ್ತಾಪಿಸಲಾಗಿರುತ್ತದೆ. 


ಸದರಿ ಪ್ರಸ್ತಾವನೆಯು, ತುಂಗಭದ್ರಾ ಮಂಡಳಿಯ ಮುಂದೆ 


ಪರಿಶೀಲನೆಯಲ್ಲಿರುತ್ತದೆ. 


ಸದರಿ ಯೋಜನೆಯ ವಿವರವಾದ ಯೋಜನಾ ವರದಿಯನ್ನು 
ತಯಾರಿಸುವ ಕನ್ಸ್‌ಲೆನ್ನಿ ಅಂದಾಜು ಪಟ್ಟಿ ರೂ.430.00 
ಲಕ್ಷಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ ಜಸಂಇ 12 ಎಂಟಿಬಿ 


2017 ಬೆಂಗಳೂರು ದಿನಾಂಕ 16/05/2020 ರಲ್ಪಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. ಸದರಿ 
ಕನ್ನಲ್ಲೆನ್ನಿ ಕಾಮಗಾರಿಯ. ಟೆಂಡರ್‌ ಪ್ರಕ್ರಿಯೆ 


ಅಂತಿಮಗೊಂಡಿದ್ದು, ಸರ್ವೆ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


ಸಂಖ್ಯೆ: ಜಸಂಇ 18 ಎಂಎಲ್‌ಎ 2021 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


